ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 22ನೇ ಸೆಷ್ಟ೦ಬರ್‌, 2020 


ಹುಬಳ್ಳಿ ಮಹಾನಗರ ಪಾಲಿಕೆಯ ವ್ಯಾಪ್ಲಿಯ ಉಣಕಲ್‌ ಗ್ರಾಮದ ಪಾಲಿಕೆಯ ಜಮೀನು ಅತಿಕ್ರಮಣ 
ಬಣ; 


ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ಷಕರ ಕ್ಲೇತು :- 
155 (250) ಮಾನ್ಯ ನಗರಾಭಿವೃದ್ಧಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಹುಬ್ಮಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವ್ಯಾಪ್ಲಿಯ ಉಣಕಲ್‌ ಗ್ರಾಮದ ರಿ.ಸ.ನಂ.53 ಅ, ಸಿಟಿ 
ಸರ್ವೆ ನಂ. 3121 ಕ್ಲೇತ್ರ 4.38 ಎಕರೆ ಜಮೀನು ಆಸ್ಲಿ ಪ್ರಕಟಣಾ ಪತ್ರಿಕೆಯಲ್ಲಿ ಅತಿಕ್ರಮಣವಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಬಂದಿದ್ದರೆ, ಇಲ್ಲಿಯವರೆಗೂ ಕ್ರಮಕೈೆಗೊಳ್ಳದಿರಲು ಕಾರಣವೇನು; 
ರಿ.ಸ.ನಂ. 53/ಅ, ಸಿ.ಟಿ ಸರ್ವೆ ನಂ 3121 ಇದ್ದದ್ದನ್ನು ಸಿಟಿ ಸರೆ ನಂ 3116 ಹಾಗೂ ಕ್ಲೇತ್ರವನ್ನು ಆಸ್ತಿ 
ಪ್ರಕಟಣಾ ಪತ್ರದಲ್ಲಿ ಬದಲಾವಣೆ ಮಾಡಿದ್ದು ನಿಜವೇ ; ನಿಜವಿದ್ದರೆ ಕಾರಣವೇನು ; (ಸಂಪೂರ್ಣ 
ಮಾಹಿತಿ ನೀಡುವುದು) 


(ಆ) ಜಮೀನು ಅತಿಕ್ರಮಣ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದರಲ್ಲಿ ಶಾಮೀಲಾದ 
ಅಧಿಕಾರಿಗಳು ಯಾರು ಯಾರು, ಅವರ ಹೆಸರು ಮತ್ತು ಹುದ್ದೆ ವಿವರ, ಅವರ ಮೇಲೆ ಸರ್ಕಾರ ಏನು ಕ್ರಮ 
ಕೈಗೊಂಡಿದೆ ; ಅಂತಹ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಲ್ಲಿ ವಿಳಂಬ ಧೋರಣೆ ತೋರಿ ಸರ್ಕಾರ 
ಭೂಗಳ್ಳರಿಗೆ ಸಹಾಯ ಮಾಡುತಿರುವುದು ನಿಜವೇ ; ಈಗಾಲಾದರೂ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ 
ತನಿಖೆ ನಡೆಸಿ ತಪ್ಪಿತಸ್ನರ ಮೇಲೆ ಶಿಸ್ತು ಕಮ ಜರುಗಿಸುವುದೇ ; 


(ಇ) ಸದರಿ ಜಮೀನನ್ನು ಮಹಾನಗರಪಾಲಿಕೆ ಸ್ವಾಧೀನಪಡಿಸಿಕೊಂಡಿದೆಯೇ; 
ಸ್ವಾಧೀನಪಡಿಸಿಕೊಂಡಿದ್ದರೆ ಅದರ ಆದೇಶ ಸಂಖ್ಯೆ ಮತ್ತು ದಿನಾಂಕ ಒದಗಿಸುವುದು ಇಲ್ಲದಿದ್ದರೆ ಸರ್ಕಾರ 
ತಕ್ಷಣ ಕಮ ಕೈಗೊಳ್ಳುವುದೇ ? 


